ಕರ್ನಾಟಕ ಪರಿಷತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2020 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಘೋಟ್ಟೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 


24.03.2021 


ಉತ್ತರಿಸುವ ಸಚಿವರು 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಸಲ. 


ಪ್ರಶ್ನೆ 


ಉತ್ತರ 


ಅ) 


ಕಾರವಾರ ಜಿಲ್ಲೆಯ ವಿವಿಧ 
ತಾಲ್ಲೂಕಿನಲ್ಲಿ ಬರುವ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಯಿಂದ 
ನಡೆಸಲ್ಪಡುವ ವಸತಿಗೃಹದಲ್ಲಿ 
ಕೋವಿಡ್‌-19 ಮಹಾಮಾರಿ ಖಾಯಿಲೆಗೆ 
ನೀಡಿರುವ ವಸತಿ ಗೃಹಗಳ 
ಸಂಖ್ಯೆಗಳೆಷ್ಟು: ಸದರಿ ವಸತಿಗೃಹದಲ್ಲಿ 
ಇಲ್ಲಿಯವರೆಗೆ ಎಷ್ಟು ಜನ ಕೋವಿಡ್‌ 
ನಿಂದ ಬಳಲುತ್ತಿರುವವರನ್ನು ದಾಖಲೆ 
ಮಾಡಿಸಿಕೊಂಡಿರುತ್ತಾರೆ; ಇವರಿಗೆ ಪ್ರತಿ 
ಹಂತದಲ್ಲೂ ಆಗಿರುವ. ಖರ್ಚು ಎಷ್ಟು; 
(ಸವಿಸ್ತಾರವಾಗಿ ತಾಲ್ಲೂಕುವಾರು/ 
ಜಿಲ್ಲಾವಾರು ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಕಾರವಾರ ಜಿಲ್ಲೆಯ 
ವಿವಿಧ ತಾಲ್ಲೂಕಿನಲ್ಲಿ ಒಟ್ಟು 101 ವಿದ್ಯಾರ್ಥಿನಿಲಯಗಳು 
ಕಾರ್ಯನಿರ್ವಹಿಸುತ್ತಿದ್ದು, 26 ವಿದ್ಯಾರ್ಥಿನಿಲಯಗಳನ್ನು 
ಕೋವಿಡ್‌-19 ಕ್ಯಾರಂಟೈನ್‌ ಕೇಂದ್ರಗಳನ್ನಾಗಿ ಮಾಡಲಾಗಿರುತ್ತದೆ. 


ಈ ಕ್ಥಾರಂಟೈನ್‌ ಕೇಂದ್ರಗಳಲ್ಲಿ ಕೋವಿಡ್‌-19 ರೋಗ 
ಲಕ್ಷಣವಿರುವ ಒಟ್ಟು 1800 ಜನರನ್ನು ಕಾರಂಟೈನ್‌ 
ಮಾಡಲಾಗಿದ್ದು, 35 ಜನ ಸೋಂಕಿನಿಂದ ಬಳಲಿರುತ್ತಾರೆ. 


ಕ್ಕಾರಂಟೈನ್‌ನಲ್ಲಿರುವವರಿಗೆ ಜಿಲ್ಲಾ ಹಿಂದುಳಿದ ವರ್ಗಗಳ 

ಕಲ್ಯಾಣ ಇಲಾಖೆ ವತಿಯಿಂದ ಯಾವುದೇ ಖರ್ಚು ಭರಿಸಿರುವುದಿಲ್ಲ. 
ಸದರಿ ಖರ್ಚು ವೆಚ್ಚವನ್ನು ತಾಲ್ಲೂಕಾ ಮತ್ತು ಜಿಲ್ಲಾಡಳಿತದಿಂದ 
ಭರಿಸಲಾಗಿದ್ದು, ಖರ್ಚು-ವೆಚ್ಚದ ಮಾಹಿತಿ ಜಿಲ್ಲಾ ಕಛೇರಿಯಲ್ಲಿ 
ಲಭ್ಯವಿರುವುದಿಲ್ಲವೆಂದು ಜಿಲ್ಲಾ ಹಿಂದುಳಿದ ವರ್ಗಗಳ 
ಕಲ್ಯಾಣಾಧಿಕಾರಿಗಳು, ಉತ್ತರ ಕನ್ನಡ ಜಿಲ್ಲೆ-ಕಾರವಾರ ಇವರು 
ತಿಳಿಸಿರುತ್ತಾರೆ. 


ಈಗಾಗಲೇ ಕೋವಿಡ್‌-19 ಮಹಾಮಾರಿ 
ಖಾಯಿಲೆ ಸಲುವಾಗಿ ಮಾರ್ಚ್‌-2020 
ರಿಂದ ಜನವರಿ 2021ನೇ ವರೆಗೆ 
ಬಂದಿರುವ ರೋಗಿಗಳಿಗೆ ವಿಶ್ರಾಂತಿ 
ಮಾಡಲು ಖರೀದಿಸಿರುವ ಬೆಡ್‌ಗಳ 
ಸಂಖ್ಯೆ ಎಷ್ಟು; ಸದರಿ ಬೆಡ್‌-ಗಳನ್ನು 
ಮುಂದೆ ವಸತಿಗೃಹಗಳಿಗೆ ಬರುವ 
ವಿದ್ಯಾರ್ಥಿಗಳಿಗೆ ನೀಡುತ್ತೀರೋ ಹೇಗೆ; 
(ವಿವರ ನೀಡುವುದು) 


ಕೋವಿಡ್‌-19 ಪುಯುಕ್ತ ಕ್ವಾರಂಟೈನ್‌ನಲ್ಲಿರುವವರಿಗಾಗಿ 
ಬೆಡ್‌ಗಳನ್ನು ಖರೀದಿಸಿರುವುದಿಲ್ಲ. ವಸತಿ ನಿಲಯದಲ್ಲಿರುವ ಒಟ್ಟು 
623 ಜಮಖಾನ, 623 ಬೆಡ್‌ಶಿಟ್‌ ಮತ್ತು 669 ದಿಂಬುಗಳನ್ನು 
ಕ್ಥಾರಂಟೈನ್‌ನಲ್ಲಿರುವವರಿಗೆ ಉಪಯೋಗಿಸಲಾಗಿರುತ್ತದೆ. 
ವಸತಿನಿಲಯ ಪ್ರಾರಂಭದ ನಂತರ ಸದರಿ ಹಾಸಿಗೆ-ಹೊದಿಕೆಯನ್ನು 
ವಿದ್ಯಾರ್ಥಿಗಳಿಗೆ ಮರು ಬಳಕೆಗೆ ಉಪಯೋಗಿಸಿರುವುದಿಲ್ಲ. 


ಹಾಗಾದರೆ, ಈಗ ಶಾಲಾ ಕಾಲೇಜುಗಳು 
ಆರಂಭವಾಗಿದ್ದು, ವಿದ್ಯಾರ್ಥಿಗಳು 
ವಸತಿ ಗೃಹದಲ್ಲಿ ವಾಸ್ತವ್ಯ ಮಾಡಲು 
ಮುನ್ನೆಚ್ಚರಿಕೆಯಾಗಿ ಕೈಗೊಂಡಿರುವ 
ಕೆಮಗಳೇನು? (ಸವಿಸ್ತಾರ ವರದಿ 
ನೀಡುವುದು) 


ಕ್ಥಾರಂಟೈನ್‌ಗಾಗಿ ಉಪಯೋಗಿಸಲಾಗಿದ್ದ ವಸತಿನಿಲಯಗಳನ್ನು 
s0P ಮಾರ್ಗಸೂಚಿಗನುಗುಣವಾಗಿ ಸಂಪೂರ್ಣವಾಗಿ 3 ಬಾರಿ 
ಸ್ಯಾನಿಟ್ಟಸೇಶನ್‌ ಮಾಡಿಸಿ ಕ್ಕಾರಂಟೈನ್‌ ಸಮಯದಲ್ಲಿ 
ಉಪಯೋಗಿಸಿದ ಎಲ್ಲಾ ವಸ್ತುಗಳನ್ನು ತಾಲ್ಲೂಕು ಕಛೇರಿಗಳಿಂದ 
ವಿಲೇ ಮಾಡಿಸಲಾಗಿರುತ್ತದೆ. 


ವಿದ್ಯಾರ್ಥಿ ನಿಲಯಗಳಲ್ಲಿನ ಎಲ್ಲಾ ಕೊಠಡಿಗಳು, ಊಟದ ಹಾಲ್‌, 
ವರಾಂಡಾ ಸುತ್ತ ಮುತ್ತ ಹಾಗೂ ಶೌಚಾಲಯ ಮತ್ತು ಸ್ನಾನ 
ಗೃಹಗಳನ್ನು ಸ್ವಚ್ಛೆಗೊಳಿಸಲಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ 
ಕಡ್ಡಾಯವಾಗಿ ಮಾಸ್ಕ್‌ ಸ್ಯಾನಿಟೈಜರ್‌, ಥರ್ಮಲ್‌ ಪರೀಕ್ಲೆ 


ಕಡ್ಡಾಯಗೊಳಿಸಿ ಕೋವಿಡ್‌ -19 ವರದಿ ಪಡೆದು, ವಿದ್ಯಾರ್ಥಿಗಳಿಗೆ 


ಪ್ರವೇಶ ನೀಡಲಾಗಿರುತ್ತದೆ. ಕೋವಿಡ್‌ -19 ಕುರಿತು ನಿಲಯಗಳಲ್ಲಿ 
ಭಿತ್ತಿ ಪತ್ರ ಮತ್ತು ಜಾರ್ಟ್‌ಗಳನ್ನು ವಿದ್ಯಾರ್ಥಿಗಳ ತಿಳುವಳಿಕೆಗಾಗಿ 


ಪ್ರದರ್ಶಿಲಾಗಿದೆ. 


ಸಂಖ್ಯೆ:ಹಿಂವಕ 244 ಬಿಂಐ೦ಎಸ್‌ 2021 


ಣೋಟ ಶ್ರೀನಿಪಂಸ ಪೂಜಾರಿ) 
ಹಿಂದುಳಿದ ವೆರ್ಗಗೆಳ ಕಲ್ಯಾಣ ಇಲಾಖೆ 


